ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 981 


ಉತ,ರಿಸಬೇಕಾದ ದಿನಾ೦ಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


: 13.03.2020 

: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 
ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಸಂ 


ಉತ್ತರ 


ಗ್ರಾಮೀಣ ಕ್ರೀಡೆಗಳ ಉಳಿವು ಮತ್ತು 
ಬೆಳವಣಿಗೆಗೆ ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 


(9 


ಗ್ರಾಮೀಣ ಕ್ರೀಡೆಗಳ ಉಳಿವು ಮತ್ತು ಬೆಳವಣಿಗೆಗೆ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ 
ವತಿಯಿಂದ ಗ್ರಾಮೀಣ ಕ್ರೀಡೋತ್ಸವ 
ಕಾರ್ಯಕ್ರಮವನ್ನು ಹೋಬಳಿ ಮಟ್ಟದಲ್ಲಿ 
ಆಯೋಜಿಸಲು ಮತ್ತು ಗ್ರಾಮೀಣ ಹಸ್ತಿ 
ಪಟುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ 
ಗ್ರಾಮೀಣ ಗರಡಿ ಮನೆ ನಿರ್ಮಾಣ/ದುರಸ್ತಿ 
ಮಾಡಲು ಯೋಜನೆ ಹಮ್ಮಿಕೊಂಡಿದೆ. 


ಗ್ರಾಮೀಣ ಕ್ರೀಡೆಯೆಂದು ಸರ್ಕಾರ 
ಯಾವ ಯಾವ ಕ್ರೀಡೆಗಳನ್ನು 
ಗುರುತಿಸಿದೆ; 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ 
ಅಧೀನದಲ್ಲಿ ಸಾಮೂಹಿಕ ರಸ್ತೆ ಓಟ, ಕೆಸರು 


ಗದ್ದೆ ಓಟ, ಟಗ್‌ ಆಫ್‌ ವಾರ್‌, ಮ್ಯೂಸಿಕಲ್‌ 


ಚೇರ್‌, ರಂಗೋಲಿ, ಗುಂಡು ಎತುವುದು, 
ಅಗೋರಿ, ಚಿನ್ನಿದಾಂಡು, ಮೂಟೆಹೊರೆ ರೇಸ್‌, 
ದೊಣ್ಣೆ ವರಸೆ, ಮಜ್ಜಿಗೆ ಮಡಿಕೆ ಒಡೆಯುವುದು, 
ಪಗಡೆ, ಅರಳು ಮನೆ ಆಟಿ, ಕುಂಟಿ ಮುಟ್ಟಾಟಿ, 
ಗೋಣಿ ಚೀಲ ಓಟ, ಮೂರು ಕಾಲು ಓಟ, ಸ್ಲೋ 
ಸೈಕಲ್‌ ರೇಸ್‌, ನಾಡದೋಣಿ/ತೆಪ್ಟ ರೇಸ್‌, 
ಕಂಬಳ, ಮಲ್ಲಕಂಬ, ಕುಂಟೋ ಬಿಲ್ಲೆ 
ಗಾಳಿಪಟ ರೇಸ್‌, ನೀರು ಹೊರುವ ಸ್ಪರ್ಧೆ, ಬೀಚ್‌ 
ರೇಸ್‌, ಬ್ಯಾಕ್‌ ವರ್ಡ್‌ ರೇಸ್‌, ಸಂಗ್ರಾಣಿ ಕಲ್ಲು 
ಎತ್ತುವ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ಕಬಡ್ಡಿ ಸ್ಪರ್ಧೆ, 
ವಾಲಿಬಾಲ್‌ ಸ್ಪರ್ಧೆ, ಮೋ-ಖೋ ಸ್ಪರ್ಧೆ ಮತ್ತು 
ಬಾರುಕೋಲು ರಹಿತ ಎತ್ತಿನಗಾಡಿ 
ಸ್ಪರ್ಧೆಗಳನ್ನು ಗ್ರಾಮೀಣ  ಕ್ರೀಡೆಗಳೆಂದು 
ಸರ್ಕಾರ ಗುರುತಿಸಿರುತ್ತದೆ. 


i 


ರಾಜ್ಯ ಮಟ್ಟಿದ ಗ್ರಾಮೀಣ ಕ್ರೀಡಾ 


ರಾಜ್ಯ ಮಟ್ಟದ ಗ್ರಾಮೀಣ ಕ್ರೀಡಾಕೂಟವನ್ನು 


ದಾಖಲಿಸುವ ಕಾರ್ಯವನ್ನು 
ಸರ್ಕಾರ ಮಾಡುತ್ತಿದೆಯೇ; 
ಇದುವರೆಗೆ ಎಷ್ಟು ಶ್ರೀಡಾ 
ಪ್ರಕಾರಗಳನ್ನು ದಾಖಲಿಸುವ 
ಕಾರ್ಯವಾಗಿದೆ? 


ಕೂಟಿ ಸಂಘಟಿಸಲು ಸರ್ಕಾರ ಸಂಘಟಿಸುವ ಇನಪ್ರಸ್ರಾವನ ಸರ್ಕಾರದ 
ಯಾವ ಕ್ರಮ ಕೈಗೊಂಡಿದೆ; ಮುಂಡೆ ಇರುವುದಿಲ್ಲ. 
ಇಂದಿನ ದಿನಗಳಲ್ಲಿ ಹಲವಾರು 
ಗ್ರಾಮೀಣ ಕ್ರೀಡೆಗಳು, ಜಾನಪದ 
ಕ್ರೀಡೆಗಳು ನಶಿಸಿ ಹೋಗುತ್ತಿದ್ದು 
ಅಂತಹ ಕ್ರೀಡಿಗಳನ್ನು ಗುರುತಿಸಿ 
ಚೆಲ್ಲ 


ಮೈಎಸ್‌ ಡಿ-/ಇಬಿಬಿ/35/2020 


ರ 


ಪಿ. ಟೆ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


